ಕರ್ನಾಟಿಕ್‌ ವಿಧಾನ ಪರಿಷತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


761 

ಶ್ರೀ ವಿಜಯಸಿಂಗ್‌ (ಸ್ಥಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು) 

25-09-2020. 

ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಸಸಂ 


ಪ್ರಶ್ನೆ 


ಉತ್ತರ 


[(©) 


ಗ್ರಾಮ ರಾನಾ! 
ಅಧಿಕಾರದ ಅವಧಿ 
ಮುಕ್ತಾಯವಾಗಿರುವ 
ಹಿನ್ನಲೆಯಲ್ಲಿ ಗ್ರಾಮಗಳ 
ಜನರ ಸಮಸ್ಯೆಗಳನ್ನು 
ಬಗೆಹರಿಸುವಲ್ಲಿ ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


5 ವರ್ಷಗಳ ಅವಧಿ ಪೂರ್ಣಗೊಂಡಿರುವ ಗ್ರಾಮ ಪಂಚಾಯತಿಗಳಿಗೆ 
ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ರಾಜ್‌ 
ಅಧಿನಿಯಮ, 1993ರ ಪ್ರಕರಣ 80(ಬಿ)() ರಂತೆ 
ಆಡಳಿತಾಧಿಕಾರಿಯನ್ನು ನೇಮಿಸಲು ಕ್ರಮ ಕೈಗೊಳ್ಳುವಂತೆ 
ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚಿಸಲಾಗಿದೆ. 


(ಆ) 


ಬೀದರ್‌ `ಜಿಲ್ಲೆಯ ಗ್ರಾಮ 
ಪಂಚಾಯಿತಿಗಳಲ್ಲಿ 
ಆಡಳಿತಾಧಿಕಾರಿಗಳನ್ನು 
ನೇಮಿಸಲಾಗಿದೆಯೇ: 
ಯಾವ ಯಾವ ಗ್ರಾಮ 
ಪಂಚಾಯಿತಿಗಳಿಗೆ 
ಆಡಳಿತಾಧಿಕಾರಿಗಳನ್ನು 
ನೇಮಿಸಲಾಗಿದೆ; 


ಬೀದರ್‌ ಜಿಲ್ಲೆಯಲ್ಲಿ `'ಅವಧಿ' ಪೂರ್ಣಗೊಂಡಿರುವ 178 ಗ್ರಾಮ 
ಪಂಚಾಯತಿಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಲಾಗಿದೆ. 


(ಇ) 


ಗ್ರಾಮ ಪೆಂಚಾಯಿತಿಗಳಲ್ಲಿ 
ಆಡಳಿತಾಧಿಕಾರಿಗಳ 
ಪಾತ್ರವೇನು; ಅವರಿಗೆ 
ವಹಿಸಿರುವ 
ಕಾರ್ಯನಿರ್ವಹಣೆ 
ಯಾವುದು; 


ಗ್ರಾಮ ಪೆಂಟಾಯತಿಯ "ಆಡಳಿತಾಧಿಕಾರಿಯ ಅಧಿಕಾರ ಮತ್ತು 
ಕರ್ತವ್ಯಗಳು ಈ ಕೆಳಕಂಡಂತಿದೆ. 
1 ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ 


ಅಧಿನಿಯಮ, 1993 ರ ಪ್ರಕರಣ 8(4). ರನ್ನಯ 
ಆಡಳಿತಾಧಿಕಾರಿಯನ್ನು ಈ ಅಧಿನಿಯಮದ ಉದ್ದೇಶಕ್ಕಾಗಿ 
ಕ್ರಮಬದ್ಧವಾಗಿ ರಚಿಸಿದ ಗ್ರಾಮ ಪಂಚಾಯತಿ ಎಂದು 
ಭಾವಿಸಲಾಗಿದೆ. 

2. ಸದರಿ ಅಧಿನಿಯಮದ ಪ್ರಕರಣ 8 (3) ರನ್ವಯ 
ಆಡಳಿತಾಧಿಕಾರಿಯು ಗ್ರಾಮ ಪಂಚಾಯಶಿಯ ಎಲ್ಲಾ 
ಅಧಿಕಾರಗಳನ್ನು ಮತ್ತು ಕರ್ತವ್ಯಗಳನ್ನು ಚಲಾಯಿಸತಕ್ಕದ್ದು 
ಮತ್ತು ನೆರವೇರಿಸತಕ್ಕದ್ದಾಗಿದೆ. 

3. ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ 
(ಗ್ರಾಮ ಪಂಚಾಯತಿಗಳ ಆಯವ್ಯಯ ಮತ್ತು ಲೆಕ್ಕಪತ್ರಗಳು) 
ನಿಯಮಗಳು, 2006 ರನ್ನ್ವಯ ಗ್ರಾಮ ಪಂಚಾಯತಿಯ 
ಹಣಕಾಸಿನ ವ್ಯವಹಾರವನ್ನು ಆಡಳಿತಾಧಿಕಾರಿ ಮತ್ತು 
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜಂಟಿಯಾಗಿ 
: ನಿರ್ವಹಿಸತಕ್ಕದ್ದು. 


4. ವಾರ್ಡ್‌ ಸಭ ಮತ್ತು ಗ್ರಾಮ ಸಭೆಗಳನ್ನು ಕಾಲ ಕಾಲಕ್ಕೆ 
ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು 

5. ಅಧಿನಿಯಮದ ಪ್ರಕರಣ 58 ರಂತೆ ಗ್ರಾಮ ಪಂಚಾಯತಿ 
ಪ್ರಕಾರ್ಯಗಳನ್ನು ನೆರವೇರಿಸತಕ್ಕದ್ದು. 

6. ಅಧಿನಿಯಮದ ಪ್ರಕರಣ 60 ರಂತೆ ಗಮ ಪಂಚಾಯತಿಯ 
ಸಾಮಾನ್ಯ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು, 

7. ಅಧಿನಿಯಮದ ಪ್ರಕರಣ 62 ರಂತೆ ಅಧಕ 


ವ. ವ. 
ಧ್ಯಕ್ಷನ ಪ್ರಕಾರ್ಯಗಳು 


ಮತ್ತು ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು. 

8. ಕೋವಿಡ್‌-19 (ಕೋರೊನಾ ವೈರಸ್‌) ಹರಡದಂತೆ ಗ್ರಾಮ 
ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದ 
ಕಾರ್ಯಪಡೆಯನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ: ಗ್ರಾಅಪ 
86 ಉಖಾಯೋ 209೪ ದಿನಾಂಕ:27-03-2020 
ರಚಿಸಲಾಗಿದ್ದು, ಆಡಳಿತಾಧಿಕಾರಿಯು ಅಧ್ಯಕ್ಷರಾಗಿರು- 
ವುದರಿಂದ ' ಸದರಿ ಕಾರ್ಯಪಡೆಯ ಕರ್ತವ್ಯಗಳನ್ನು 
ನಿರ್ವಹಿಸತಕ್ಕದ್ದು. 

9. ಗ್ರಾಮ ಪಂಚಾಯತಿ ಗ್ರಂಥಾಲಯಗಳ ನಿರ್ವಹಣೆಯನ್ನು 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆಯ ಸಾರ್ವಜನಿಕ 
ಗಂಥಾಲಯ ಇಲಾಖೆಯಿಂದ ಗ್ರಾಮ ಪಂಚಾಯತಿಗಳಿಗೆ 
ವರ್ಗಾಯಿಸಲಾಗಿದ್ದು, ಗ್ರಾಮ ಪಂಚಾಯತಿ ಗ್ರಂಫಾಲಯಗಳ 
ನಿರ್ವಹಣೆ ' ಮಾಡತಕ್ಕದ್ದು ಮತ್ತು ಗಂಥಾಲಯ 


ಮೇಲ್ವಿಚಾರಕರಿಗೆ ಗೌರವಧನವನ್ನು ಮಾಸಿಕವಾಗಿ | 


ಪಾವಶಿಸತಕ್ಕದ್ದು. 

10. ಗ್ರಾಮ ಪಂಚಾಯತಿ ನೌಕರರಿಗೆ ಮಾಸಿಕವಾಗಿ ಕನಿಷ್ಟ ವೇತನ 
ಪಾವತಿಸತಕ್ಕದ್ದು. 

॥l. ಸರ್ಕಾರದ ಸುತ್ತೋಲೆ ಸಂಖ್ಯೆ; ಗ್ರಾಅಪ 74 ಗ್ರಾಪಂಸಿ 2017 
(ಭಾಗ-1) ದಿನಾ೦ಕ:12-03-2018 ರಲ್ಲಿ ಗ್ರಾಮ 
ಪಂಚಾಯಿತಿಗಳು ಯಾವುದೇ ಹುದ್ದೆಗಳಿಗೆ ನೇಮಕಾತಿ 
ಮಾಡುವುದನ್ನು ಸಂಪೂರ್ಣ ನಿಷೇಧಿಸಲಾಗಿದೆ. 

' ಆಡಳಿತಾಧಿಕಾರಿಯು ಗ್ರಾಮ ಪಂಚಾಯತಿಗೆ ಯಾವುದೇ 
lk ನೇಮಕ ಮಾಡಿಕೊಳ್ಳತಕ್ಕದ್ದಲ್ಲ. 


(ಈ) 


ಗ್ರಾಮ ಪಂಚಾಯಿತಿಗಳಿಗೆ 
ನಿಗದಿತ ಅವಧಿಯೊಳಗೆ 
ಚುನಾವಣೆ 

ನಡೆಸಲಾಗುವುದೇ; ಈ 
ದಿಶೆಯಲ್ಲಿ ಸರ್ಕಾರ 


ರಾಜ್ಯ ಚುನಾವಣಾ ಆಯೋಗವು, ಅವಧಿ ಮುಕ್ತಾಯವಾಗುವ'ಗ್ರಾಮ 
jes ಚುನಾವಣೆ ನಡೆಸಲು ಎಲ್ಲಾ ಸಿದ್ದತೆಗಳನು. 
ಮಾಡಿಕೊಳ್ಳಲಾಗುತ್ತಿದ್ದು ಪ್ರಸ್ತುತ ಕೋವಿಡ್‌ ಹಿನ್ನೆ ಆೆಯಲ್ಲಿ ಚುನಾವಣೆ 
ನಡೆಸುವ ಬಿ್ಗೆ ಸೂಕ್ತ ಸಮಯದಲ್ಲಿ ತೀರ್ಮಾನಿಸಿ ಚುನಾವಣೆಯನ್ನು 


ಘೋಷಿಸುತ್ತದೆ. 


ಕೈಗೊಂಡ ಕ್ರಮಗಳೇನು? k ¥ 
6, 
ಸಂ. ಗ್ರಾಅಪ 729 ಗ್ರಾಪಂಅ 2020 pT 
(ೆ.ಎಸ್‌:' ಈಶ್ವರಪ್ಪ) 
ಗ್ರಾಮೀಣಾ ಮತ್ತ ಸಸಂ. ರಾಜ್‌ ಸಚಿವರು. 


ನೆಮೀಣಾಭಿವ್ಯನಿ ಮೆತ್ತು 
ಪಂಚಾಯತ್‌ ಗಾಣ ಜಮೆ. 


